ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
24.09.2020 


ಮಾನ್ಯ ಜಲಸಂಪನ್ಮೂಲ ಸಚಿವರು 


ಉತ್ತರ 


ರಾಜ್ಯದಲ್ಲಿರುವ ಒಟ್ಟು ಬೃಹತ್‌ ಮತ್ತು 
ಮಧ್ಯಮ ಜಲಾಶಯಗಳೆಷ್ಟು; (ಜಿಲ್ಲಾವಾರು 


ಜಲಾಶಯಗಳ ಮಾಹಿತಿ ನೀಡುವುದು) 


ಆ) 


ರಾಜ್ಯದಲ್ಲಿರುವ ಜಲಾಶಯಗಳನ್ನು 
ಯಾವಾಗ ನಿರ್ಮಿಸಲಾಗಿದೆ; ಮತ್ತು ಅವುಗಳು 


ಎಷ್ಟು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿವೆ; 


ವಿವರಗಳನ್ನು ಅನುಬಂಧ -1 ರಲ್ಲಿ ನೀಡಲಾಗಿದೆ. 


ಇ) 


ಜಲಾಶಯಗಳಲ್ಲಿ ಇಲ್ಲಿಯವರೆಗೆ ಎಷ್ಟು 


ಬಾರಿ ಹೂಳನ್ನು ತೆಗೆಯಲಾಗಿದೆ; ಹೂಳು 
ತುಂಬಿರುವುದರಿಂದ ನೀರಿನ ಸಂಗ್ರಹ ಸಮರ್ಪಕ 
ಬಳಕೆಗೆ ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 


ಧಕ್ಕೆಯಾಗಿರುವುದು 


ಈ) 


ಜಲಾಶಯಗಳಲ್ಲಿ ಹೂಳು ತೆಗೆಯಲು 


ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು; 


ತುಂಗಭದ್ರಾ ಹಾಗೂ ಹಾರಂಗಿ ಜಲಾಶಯಗಳಲ್ಲಿನ ಪ್ರಸ್ತಾವನೆಗಳು 
ಪರಿಶೀಲನಾ ಹಂತದಲ್ಲಿರುತ್ತದೆ. ಇನ್ನುಳಿದ ಜಲಾಶಯಗಳಲ್ಲಿ 
ಜಲಾಶಯ ನಿರ್ಮಾಣವಾದಗಿನಿಂದ ಇಲ್ಲಿಯವರೆಗೆ ಹೂಳಿನ 
ಸಂಗ್ರಹಣಾ ಪ್ರಮಾಣವು ಒಟ್ಟಾರೆ ಜಲಾಶಯದ ಪ್ರಮಾಣಕ್ಕೆ 
ಹೊಲಿಸಿದಾಗ ಗಣನೀಯವಾಗಿ ಕಡಿಮೆ ಇರುವ ಹಿನ್ನೆಲೆಯಲ್ಲಿ 
ಹೂಳೆತ್ತುವ ಪ್ರಮೇಯ ಉದ್ಭವಿಸುವುದಿಲ್ಲ. ಆದಾಗ್ಯೂ ಪ್ರತಿ 
ಸಾಲಿನ ಪ್ರವಾಹದ ಒಳಹರಿವಿನ ಸಂದರ್ಭದಲ್ಲಿ ಅಣೆಕಟ್ಟಿನ 
River sluice ಅನ್ನು ಉಪಯೋಗಿಸಿ ಹಾಗೂ ಜಲಾನಯನ 
ಪ್ರದೇಶ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದ ಮುಖೇನ 


ಹೂಳಿನ ಮಟ್ಟವನ್ನು ನಿಯಂತ್ರಣಗೊಳಿಸಲಾಗುತ್ತಿದೆ, 


ಉ) 


ಹೊಸ ಜಲಾಶಯಗಳನ್ನು ನಿರ್ಮಾಣ ಮಾಡುವ 
ಉದ್ದೇಶ ಸರ್ಕಾರಕ್ಕಿದೆಯೆ? 


ನೀಡುವುದು) 


ವಿವರಗಳನ್ನು ಅನುಬಂಧ- 2 ರಲ್ಲಿ ನೀಡಲಾಗಿದೆ, 


— 
PE 


(ರಮೇಶ್‌ ಲ.ಜಾರಕಿಹೊಳಿ) 


ಜಲಸಂಪನ್ಯೂಲ ಸಚಿವರು, 


ಅಮುಬಂಧ 


ಮಾನ್ಯ ನಿಧಾನ ಪಲಿಷತ್ತಿನ ಪದಸ್ಯರಾದ ಶ್ರಿ ಪ್ರಸನ್ನ ಕುಮಾರ್‌ (ಸ್ಥಆೀಯ ಸಂಸ್ಥೆಗಳ ಕ್ಲೇತ್ರ) ಇವರ ಚುಕ್ತೆ ದುರುತಿಲ್ಲದ 
ಪ್ರಶ್ನೆ ಸಂಖ್ಯೆ; 472 ಕ್ಲೆ ಉತ್ತರಗಳು 


we 
kl 
ಕ್ರ.ಸಂ. ಅಣೆಕಟ್ಟು ಜಲ್ಲೆ ನಿರ್ಮಿಪಲಾದ ವರ್ಷ ಕವ ಪಂಟ್ರುಕಣಾ 
ಸಾಮರ್ಥ್ಯ 
(ಅ.ಎಂ.ನಿ ಗಳಲ್ಲ) 
1 ಆಲಮಟ್ಟಿ ಬಜಾಪುರ 2೦೦1 123.08 1 
[ ಯಾದಗಿರಿ, 
2 ನಾರಾಯಣಪುರ ರಾಯಚೂರು, 1982 37.76 


3 

4 

ರ ಕಾಮಗಾರಿ ಪ್ರಗತಿಯಲ್ಲದೆ 

6 |ಹಪ್ಪರಗಿ ಬ್ಯಾರೇಜ್‌ 20೦4 

7 |&ಣಯೆ [_ ಬೆಳಕದಾವಿ ಕಾಮದಾರಿ ಪ್ರಗತಿಯಲ್ಲದೆ ೦1೮ 
[=] 

9 


ಮಲಪ್ರಭಾ ಬೆಳರಾವಿ 1973 
ಹಲಿವಾಲಾ ಬೆಳಗಾವಿ 2೦೦4 
ಚಿಷ್ನಮಗಳೂರು 1965 


ಭದ್ರಾ 


ತುಂದಾ ಮೇಲ್ಲಂಡೆ ಶಿವಮೊದ್ಗ 
[a] sl, [9] 
ಅಂಭ್ಲಗೋಳ ಶಿವಮೊದ್ಗ 
ಉತ್ತರ ಕನ್ನಡ 1964 0.81 
ಭದ್ರಾ ಅಣೆಕಟ್ಟು (ದೋಂದಿ) ಶಿವಮೊದ್ದ 1923 0.37 
ಚಿಷ್ಷಮದಳೂರು 
ಅಣೆಕಟ್ಟನ್ನು ಸ್ವಾತಂತ್ಯ ಪೂರ್ವದಲ್ಲಿ 
ಶಾಂತಿಪಾದರ ಕೆರೆ ದಾವಣದೆರೆ ನಿರ್ಮಿವಿದ್ದು, ನಿರ್ಮಾಣಗೊಂಡ ವರ್ಷದ 2.61 
ಮಾಹಿತಿ ಲಭ್ಯವಿರುವುದಿಲ್ಲ 
ಅಮಾ ಏನೀಯೋ ಕಲಬುರಗಿ 2010 3.17 


ಕಲಬುರಗಿ 2೦೦1 5.30 ] 


ಕಲಬುರಗಿ 2೦೦1 


27 |ತಟದಂಡೆ ಮುಲ್ಲಾಮಾರಿ ಫವಬುರಣ 
22 ]ದಂಡೋಲಿ ನಾಲಾ ಕಲಬುರಗಿ 2೦೦8 ಬಾ 
23 |ಚಂದ್ರಂಪಳ್ಳಿ 1975 .21 
24 |ಕಾರಂಜಾ 199೦ 7.69 
25 |ಚುಳಕಿವಾಲಾ 10೨8 i 0.೨4 
26 [ಪಾವಾ ಮುಲ್ಲಾಮಾಲಿ 198ರ 1 075 
27 |ಹತ್ರಿತುಣಿ ಯಾಡಗಂ | 7ರ ST] 


ಅಣೆಕಟ್ಟು 


ನಿರ್ಮಿಪಲಾದ ವರ್ಷ 


ನೀಲಿನ ಸಂದ್ರಹಣಾ 
ಪಾಮರ್ಥ್ಯ 
(ಟ.ಎಂ.ಿ ದಳಲ್ಲ) 


1952 


೦.೭೨ 


ಕಾಮಗಾರಿ 


132.47 
ಪಣತಯ್ದೂದೆ 32 


— 


2೦೦1 


35 [ನುಗು 1949 ೮.44 
[36 [ತಾರಕ 197೨ 3೨4 
3 ಹಾರ೦೧ ನಷ ; 

38 |ಚಕಿಹೊಲೆ 

[xe) 
Iw Ra 1980 37.10 
ಹಾಪವ 


4೦ |ಯದಗಜಿ 
41 |ವಾಟೆಹೊಲೆ 


42 |ದುಂಡಾಲ್‌ | 
es | 1984 127 
44 [ಉಡುಡೊರೆಹಳ್ಳ — SS 'g 2೦೦೮ ಕನ್‌] 
KE 1569 ೦88 
46 [ನಲ್ಲೂರು ಅಮಾನಿಕೆರೆ & 1987 ಕ | 
[Se ದ್‌್‌ 1972 iE ೦34 
48 [ಮಂಚನಬೆಲೆ | & 1೨86 22 | 
hid 1೨8ರ ೦18 
1986 
- 1946 Wi 084 
1941 ೨೩೦ 
ತುಮಕೂರು 1970 ( Y= 
1986 024 
ಚಿತ್ರದುರ್ಗ TT 1907 30 
ಚಿತ್ರದುರ್ಗ 1963 ಕಾ 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಪ್ರಸನ್ನಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ಇವರ ಚುಕ್ಕೆ 


ಗುತಿಲ್ಲದ ಪ್ರಶ್ನೆ ಸಂಖ್ಯೆ: 523 ಗೆ ಮಾಹಿತಿಗಳು 
ಅನುಬಂಧ-2 


1) ಬೆಳಗಾವಿ ಜಿಲ್ಲೆಯ ಗೋಕಾಕ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗೋಕಾಕ 
ಪಟ್ಟಣದ ಹತ್ತಿರ (ಯೋಗಿಕೊಳ್ಳದ ಹತ್ತಿರ) ಹರಿಯುವ ಮಾರ್ಕಂಡೇಯಾ ನದಿಗೆ ಅಡ್ಡಲಾಗಿ 
ಡ್ಯಾಂ ನಿರ್ಮಿಸಿ ಗೋಕಾಕ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು (ಘಟ್ಟಿ 
ಬಸವಣ್ಣ ಡ್ಯಾಂ) ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ. ಸದರಿ ಯೋಜನೆಯ ಡಿಪಿಆರ್‌ ನ್ನು 
ತಯಾರಿಸಲಾಗಿದ್ದು, ಪರಿಶೀಲನಾ ಹಂತದಲ್ಲಿದೆ. 

2) ತುಂಗಭದ್ರಾ ಜಲಾಶಯದಲ್ಲಿತುಂಬಿರುವ 31.616 ಟಿ.ಎಂ.ಸಿ ಹೂಳಿನಿಂದ ಉಂಟಾಗಿರುವ 
ಜಲಾಶಯದ ಸಾಮರ್ಥ್ಯವನ್ನು ಮರು ಭರಿಸಲು ನವಲಿ ಗ್ರಾಮದ ಹತ್ತಿರ ಸಮನಾಂತರ ಜಲಾಶಯ 
ನಿರ್ಮಿಸಲು ಯೋಜಿಸಲಾಗಿದ್ದು, ಡಿಪಿಆರ್‌ ತಯಾರಿಸಲು ಟೆಂಡರ್‌ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 

3) ಮೇಕೆದಾಟು ಬಳಿ ಸಮತೋಲನ ಜಲಾಶಯವನ್ನು (balancing reservoir) ನಿರ್ಮಿಸಲು 
ಉದ್ದೇಶಿಸಲಾಗಿದೆ. ಸದರಿ ಕುಡಿಯು ನೀರಿನ ಯೋಜನೆಯನ್ನು ರಾಜ್ಯ ಸರ್ಕಾರವೂ 
ಅನುಷ್ಠಾನಗೊಳಿಸುವ ಸಲುವಾಗಿ ವಿವರವಾದ ಯೋಜನಾ ವರದಿಯನ್ನು ರೂ.9000.00 ಕೋಟಿ 
ಮೊತ್ತಕ್ಕೆ ತಯಾರಿಸಿ ಕೇಂದ್ರ ಜಲ ಆಯೋಗ, ನವದೆಹಲಿಗೆ ಸಲ್ಲಿಸಲಾಗಿರುತ್ತದೆ. ಮೇಕೆದಾಟು 
ಯೋಜನೆಯ ವರದಿಯನ್ನು ಕೇಂದ್ರ ಜಲ ಆಯೋಗದ ವಿವಿಧ ನಿರ್ದೇಶನಾಲಯಗಳಲ್ಲಿ 
ಪರಿಶೀಲನೆಯಲ್ಲಿದ್ದು, ಕೇಂದ್ರ ಜಲ ನಿರ್ವಹಣಾ ಪ್ರಾಧಿಕಾರ (WM) ಸಭೆಗಳಲ್ಲಿ ಸದರಿ ವಿಷಯವು 
ಚರ್ಚೆಗೆ ಒಳಪಟ್ಟಿದ್ದು ಮುಂದೂಡಲ್ಪಟ್ಟಿರುತ್ತದೆ. ಯೋಜನೆಗೆ ಎಲ್ಲಾ ಶಾಸನಬದ್ದ ಅನುಮೋದನೆಗಳು 
ದೊರೆತ ನಂತರ ಅನುಷ್ಠಾನಗೊಳಿಸಲು ಕ್ರಮ ವಹಿಸಲಾಗುವುದು, 


